ಕರ್ನಾಟಕ 


“ 


20 


ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 232 (203) 
ಸದಸ್ಯರು ಹೆಸರು : ಶ್ರೀ ಬಿ.ಜಿ.ಪಾಟೀಲ್‌(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸುವ ದಿನಾಂಕ : 14.12.2021 
ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ, ಸಣ್ನ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕೆ ವಲಯ ಉದ್ಯಮಗಳ ಸಚಿವರು 
ಕ್ರ ಪ್ರಶ್ನೆ ಉತ್ತರ 
ಸಂ: 


ಅ) ] 


ಕಲಬುರಗಿ ಮತ್ತು ಯಾದಗಿರಿ 
ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ 
ನಗರಸಭೆ, ಪುರಸಭೆ” ಮತ್ತು 


ಪಟ್ಟಿಣ ಪಂಚಾಯಿತಿಗಳ 
ಸಂಖ್ಯೆ ಎಷ್ಟು;(ವಿವರ 
ನೀಡುವುದು) 


ಕಲಬುರಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ 1 ನಗರಸಭೆ, 7 ಪುರಸಭ ಮತ್ತು 
3 ಪಟ್ಟಿಣ ಪಂಚಾಯತಿ ಹಾಗೂ 


| 


ಯಾದಗಿರಿ ಜಿಲ್ಲಾ ವ್ಯಾಪ್ತಿಯಲ್ಲಿ 3 ನಗರಸಭೆ, 3 ಪುರಸಭೆ ಮತ್ತು 


1 ಪಟ್ಟಿಣ ಪ೦ಚಾಯತಿಗಳಿದ್ದು, ವಿವರ ಕೆಳಕಂಡಂತಿದೆ. 
ಜಿಲ್ಲೆ ] ನಗರಸಭೆ '] ಪುರಸಭೆ ಪಟ್ಟಿಣ 
ಪಂಚಾಯತಿ 
ಕಲಬುರಗಿ | ಶಹಾಬಾದ | ಅಳಂದ ಕಾಳಗಿ 
kt ಚಿತ್ತಾಪುರ ಕಮಲಾಪುರ 
| ಸೇಡಂ | ಯಡ್ರಾಮಿ 
[ ವಾಡಿ 
| ಅಫಜಲಪುರ 
L | ಚಿಂಚೋಳಿ ] 
[ ಜೇವರ್ಗಿ I _} 
ಯಾದಗಿರಿ | ಯಾದಗಿರಿ `|ಗುರುಮಿಜ್ಯಲ್‌ | ಹುಣಸಗಿ 
ಶಹಾಪುರ | ಕಕ್ಳೇರಾ 
| ಸುರಪುರ [ಕೆಂಭಾವಿ 


ಆ) 


| ನಗರಸಭೆ, ಪುರಸಭ ಮತ್ತು 


ಪಟ್ಟಣ ಪಂಚಾಯತಿಗಳಿಗೆ 
ಮಂಜೂರಾದ ವಿವಿಧ 
ಹುದ್ದೆಗಳ ಸಂಖ್ಯೆ ಎಷ್ಟು 
ಇವುಗಳಲ್ಲಿ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ 

ಹಾಗೂ ಖಾಲಿ ಇರುವ 
ಹುದ್ದೆಗಳ ಸಂಖ್ಯೆ 


ಎಷ್ಟು(ವಿವರ ನೀಡುವುದು) 


ರಾಜ್ಯದಲ್ಲಿನ ನಗರಸಭೆ, ಪುರಸಭ ಮತ್ತು ಸನ್ನ 
ಪಂಚಾಯತಿಗಳಿಗೆ ಮಂಜೂರಾದ, ಕಾರ್ಯ ನಿರ್ವಹಿಸುತ್ತಿರುವ 


ಹಾಗೂ ಖಾಲಿ ಹುದ್ದೆಗಳ ಸಂಖ್ಯೆ ಕೆಳಕಂಡಂತಿದೆ. 
ಮಂಜೂರಾದ ಕಾರ್ಯನಿರ್ವಹಿಸುತಿ | ಖಾಲಿ ಹುದ್ದೆಗಳ 
ಹುದ್ದೆಗಳ ಸಂಖ್ಯೆ ರುವ ಅಧಿಕಾರಿ/ ಸಂಖ್ಯೆ 
ನೌಕರರ ಸಂಖ್ಯೆ 
35627 | 23046 | 12581 


ಆದಾಗ್ಯೂ, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿನ 
ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳಿಗೆ 
ಮಂಜೂರಾದ, ಕಾರ್ಯ ನಿರ್ವಹಿಸುತ್ತಿರುವ ಹಾಗೂ ಬಾಲಿ 


ನೌಕರರ ಸಂಖೆ, 


ಹುದ್ದೆಗಳ ಸಂಖ್ಯೆ ಕೆಳಕಂಡಂತಿದೆ. 
ಜಿಲ್ಲೆ ಮಂಜೂರಾದ | ಕಾರ್ಯನಿರ್ವಹಿ |] ಖಾಲಿ 
ಹುದ್ದೆಗಳ ಸುತ್ತಿರುವ ಹುದ್ದೆಗಳ 
ಸಂಖ್ಯೆ ಅಧಿಕಾರಿ/ ಸಂಖ್ಯೆ 


() 
ಕಲಬುರಗಿ 1174 549 625 
ಯಾದಗಿರಿ 1039 391 648 
5) 


ವ 


ಇ) 


ನಗರಸಚಿ, ಪುರಸಭೆ 
ಪಂಚಾಯತಿಗಳ 


ಪ್ರಮಾಣದಲ್ಲಿ 
ಪರಿಷ್ಕರಣೆ ಮಾಡಲಾಗುವುದು? 
(ಸಂಪೂರ್ಣ ವಿವರ 
ನೀಡುವುದು) 


ಮತ್ತು | ರಾಜ್ಯದ ನಗರ ಸ್ನಫನೀಯ ಸಂಸ್ಥೆಗಳಲ್ಲಿ 


) 2002-03ನೇ ಸಾಲಿನಿಂದ 
ಸ್ಥಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯನ್ನು 
ಜಾರಿಗೊಳಿಸಲಾಗಿದ್ದು, 2005-06ನೇ ಸಾಲಿನ ಮಾರುಕಟ್ಟೆ 
ಮಾರ್ಗಸೂಚಿ ಬೆಲೆಗಳ ಆಧಾರದ ಮೇಲೆ ಆಸಿ-ತೆರಿಗೆಯನ್ನು 
ನಿರ್ಧರಣೆ ಮಾಡಲಾಗುತ್ತಿತ್ತು ಹಾಗೂ ಪ್ರತಿ ಮೂರು 
ವರ್ಷಗಳಿಗೊಮ್ಮೆ ಆಸ್ತಿ ತೆರಿಗೆಯನ್ನು ಪರಿಷ್ಕರಣೆ 
ಮಾಡಲಾಗುತ್ತಿತ್ತು. 


ಕರ್ನಾಟಿಕ ಪೌರಸಭೆಗಳ ಅಧಿನಿಯಮ 1964 ಮತ್ತು ಕರ್ನಾಟಕ 
ಪೌರನಿಗಮಗಳ ಅಧಿನಿಯಮ 1976ಕೆ, ತಿದ್ದುಪಡಿ ತರಲಾಗಿದ್ದು, 
2021-22ನೇ ಸಾಲಿನಿಂದ ಚಾಲ್ತಿ ಸಾಲಿನ ಮಾರುಕಟ್ಟೆ 
ಮಾರ್ಗಸೂಚಿ ಚೆಲೆಗಳ ಆಧಾರದ ಮೇಲೆ ತೆರಿಗೆ 
ನಿರ್ಧರಿಸಲಾಗುವುದು. ಪ್ರತಿ ವರ್ಷ ಮಾರ್ಗಸೂಚಿ ಬೆಲೆಗಳ 
ಪರಿಷ್ಠರಣೆಯಾದಂತೆ ಆಸ್ಲಿ ತೆರಿಗೆ ಪರಿಷ್ಠರಣೆಯಾಗುತ್ತದೆ 
ಹಾಗೂ ಮಾರ್ಗಸೂಚಿ ಬೆಲೆಗಳು ಪರಿಷ್ಠರಣೆಯಾಗದ 
ವರ್ಷದಲ್ಲಿ ಶೇ.3 ರಿಂದ ಶೇ.5 ರವರೆಗೆ ತೆರಿಗೆ ಹೆಚ್ಚಳ 
ಮಾಡಬೇಕಾಗಿರುತ್ತದೆ. 


ಸಂಖ್ಯೆ: ನಅಇ 22 ಎಲ್‌ಎಕ್ಯೂ 2021 


(ಎನ್‌.ನಾಗರಾ”ಜು : BI 
ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


